ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು" 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


v 


ಕರ್ನಾಟಕ ವಿಧಾನ ಪರಿಷತು 


1909 
ಶ್ರೀ ಐವನ್‌ ಡಿಸೋಜಾ (ನಾಮನಿರ್ದೇಶನ ಹೊಂದಿದವರು) 
26-03-2020 

ಮುಖ್ಯಮಂತ್ರಿಗಳು . 


ತಂ 


ಪಶ್ಚೆ 


ಉತ್ತರ 


ಅ) 


ಸೋಲಾರ್‌ ಮೇಲ್ದಾವಣಿ ಘಟಕಗಳನ್ನು 
ಆಳವಡಿಸಲು ಸರ್ಕಾರ 'ನೀಡುತಿರುವ 
ಪ್ರೋತ್ಲಾಹಗಳೇನು; (ವಿವರ ನೀಡುವುದು) 


ರಾಜ್ಯದಲ್ಲಿ ಸೋಲ್ಪಾರ್‌ ಮೇಲ್ಗಾವಣಿ ಘಟಕಗಳನ್ನು ಅಳವಡಿಸಲು ಸರ್ಕಾರ ಈ ಕೆಳಕಂಡ 


. ಪ್ರೋತ್ಸಾಹಗಳನ್ನು ಹಮ್ಮಿಕೊಂಡಿದೆ. 


* ಕರ್ನಾಟಕ ಸರ್ಕಾರವು ದಿನಾಂಕ 22-05-2014 ರಿಂದ ಕರ್ನಾಟಕ ಸರ್ಕಾರದ ಸೌರನೀತಿ 
2014-21ನ್ನು ಜಾರಿಗೆ ತಂದಿರುತ್ತದೆ. 

* ವಿದ್ಯುತ ಸರಬರಾಜು ಕಂಪನಿಗಳ ಗ್ರಾಹಕರು ತಮ್ಮ ಸ್ಥಾವರದಲ್ಲಿ ಸೌರ ಶಕ್ತಿ ಮೇಲ್ಭಾವಣಿ 
ಘಟಕಗಳನ್ನು ಅಳವಡಿಸಿಕೊಳ್ಳಬಹುದಾಗಿರುತ್ತದೆ. ಸದರಿ ಘಟಕಗಳಿಂದ ಗ್ರಾಹಕರು 
ಉತ್ಪಾದಿಸುವ ಸೌರಶಕ್ತಿ ವಿದ್ಯುತ್‌ ಉತ್ಪಾದನೆಯು ತಾವು ಗಿಡನಿಂದ ಪಡೆದ ವಿದ್ಯುಚ್ಛಕ್ತಿಗಿಂತ 
ಹೆಚ್ಚುವರಿಯಾಗಿದ್ದು ಗ್ರಿಡಗೆ ಪೂರೈಸಿದ್ದಲ್ಲಿ, ವಿದ್ಯುತ್‌ ಖರೀದಿ ಒಪ್ಪಂದ ಕೈಗೊಂಡ 
ಸ್ಥಾವರಗಳಿಂದ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣಾ ಆಯೋಗವು ಕಾಲಕಾಲಕ್ಕೆ ನಿಗದಿಪಡಿಸುವ 
ವಿದ್ಯುತ್‌ ದರದಂತೆ ಗ್ರಾಹಕರಿಗೆ ಹಣ ಪಾವತಿಸಲಾಗುವುದು. 

* ಸೌರಶಕ್ತಿ ಮೇಲ್ಫಾವಣಿ ವಿದ್ಯುತ ಘಟಕಗಳನ್ನು ಅಳವಡಿಸಿಕೊಳ್ಳಲು ಕೇಂದ್ರ ಸರ್ಕಾರದ 
ಎಂ.ಎನ್‌.ಆರ್‌.ಇ ವತಿಯಿಂದ ಸಬ್ದಿಡಿಯನ್ನು ನೀಡಲಾಗುವುದು. 

* ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಗಾಗಿ 3ನೇ ಹಣಕಾಸು ಯೋಜನೆಯಡಿ ಕೇಂದ್ರ 
ಸರ್ಕಾರದ ಅನುದಾನದಡಿ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್‌ ಪಿ.ವಿ. "ಮೇಲ್ಫಾವಣಿ . 
ಘಟಕಗಳನ್ನು ಅಳವಡಿಸಲಾಗುತ್ತಿದೆ. 

* ಕೇಂದ್ರ ಸರಕಾರದ ಐ.ಪಿ.ಡಿ.ಎಸ್‌ ಯೋಜನೆಯಡಿ ಆಯ್ದ ಸಂಖ್ಯೆಯ ಸರ್ಕಾರಿ 

* ಕಛೇರಿ/ಕಟ್ಟಡಗಳ ಮೇಲ್ಭಾವಣೆಯಲ್ಲಿ ಸೌರಶಕ್ತಿ ಘಟಕಗಳನ್ನು ಅಳವಡಿಸಲಾಗುತ್ತಿದೆ. 

. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ (ಕೆ.ಇ.ಆರ್‌.ಸಿ) ವು ಕಟ್ಟಡಗಳ 

ಛಾವಣಿಯ ಮೇಲೆ ಸೌರ ವಿದ್ಯುತ ಉತ್ಪಾದನಾ "ಫಲಕಗಳನ್ನು ಸ ಸ್ಥಾಪಿಸಿ ಅದರ ಮೂಲಕ ವಿದ್ಯುತ್‌ 

ಉತ್ಪಾದಿಸುವ ಗೃಹಬಳಕೆ, ಆಸ್ಪತ್ರೆ ಹಾಗೂ ಶೈಕ್ಷಣಿಕ ಪ್ರ ಪ್ರವರ್ಗಗಳಿಗೆ ಅವರ ಒಂದು ಸಾರಿ ಆಯ್ಕೆಯ A 

ಒಟ್ಟು ಮಾಖಪಕ(ರಂs$ metering) ಅಥವಾ ನಿವ್ವಳ ಮಾಪಕ(Nbt natering 

ಯಾವುದನ್ನು ಆಯ್ಕೆ ಮಾಡುತ್ತಾರೋ ಅಧನ್ನು ಹಾಗೂ ಕೈಗಾರಿಕಾ, ವಾಣಿಜ್ಯ - ಮತ್ತು ಇತರೆ 
ಎಲ್ಲಾ ವರ್ಗದ ಗ್ರಾಹಕರಿಗೆ ಸ್ವಬಳಕಿಗೆ ನಿವ್ನಳ ಮಾಪಕದಡಿ ಗಿಡ್‌ಗೆ ಸರಬರಾಜಾಗುವ ಪ್ರತಿ 
ಯೂನಿಟ್‌ಗೆ ದರ ನಿಗದಿ ಪಡಿಸಲಾಗಿದೆ. } 

* ಸೌರಶಕ್ತಿ ಮೇಲ್ಸಾವಣಿ ಘಟಕಗಳನ್ನು ಪ್ರೋತ್ಸಾಹಿಸಲು: ಮತ್ತು ಸೌರ ಶಕ್ತಿ ಮೇಲ್ಭಾವಣಿ | 
ಯೋಜನೆಗಳಲ್ಲಿ ಮೂರನೇ ವ್ಯಕ್ತಿಯಿಂದ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸಲು |. 
ಕೇಇ.ಆರ್‌.ಸಿ. ಯು ವಿವಿಧ ಮಾಡೆಲ್‌ಗಳಿಗೆ ಅನುಮೋದನೆ ನೀಡಿ 
ದಿನಾಂಕ:09.12. 2019ರಂದು ಆದೇಶ ಹೊರಡಿಸಿದೆ. 


* ಸೌರ ಮೇಲ್ಸಾವಣಿಯ 'ಘಟಕದ ಸಾಮರ್ಥ್ಯವನ್ನು ಹಾಲಿ ಸ್ಥಾವರದ ನಾ 
ಸಾಮರ್ಥ್ಯಕ್ಕೆ (8an೦tioned 10೩d) ಶೇ.100 ಗೆ ಮಿತಿಗೊಳಿಸಲಾಗಿದೆ. 

* ಸೌರ ಮೇಲ್ಫಾವಣಿ ಘಟಕದ ಗರಿಷ್ಠ ಸಾಮರ್ಥ್ಯವನ್ನು 1'ಮೆ.ವ್ಯಾ. ನಿದ 2 ಮೆ.ವ್ಯಾಗೆ ಹೆಚ್ಚಿಸಿ 
ಆದೇಶಿಸಲಾಗಿದೆ. 

. ಪ್ರಸ್ತುತ ದಿನಾಂಕಂ08.2019ರ ಕೆ.ಇಆರ್‌ಸಿ: ಆದೇಶದಂತೆ ಸದರಿ ಸ್ಥಾವರಗಳಿಂದ 
ಸರಬರಾಜಾಗುವ ಪ್ರತಿ ಯೂನಿಟ್‌ ಪಿಪಿಎ ದರ ಈ ಕೆಳಗಿನಂತಿದೆ: 


ಸಬ್ದಿಡಿ ಸಹಿತ ದರ ರೂ. 


ಸಾಮರ್ಥ್ಯ " . | ಸಜ್ದಿಡಿ ರಹಿತ ದರ ರೂ. ಗಳಲ್ಲಿ 
ಕ ” [ಗಳಲ್ಲ 


1 8ವ್ಯಾ -10 ಕಿ.ವ್ಯಾ (ಗೃಹಬಳಕೆ | 3.99 
ಮಾತ್ತು 
1 ಕಿವ್ವಾ -2 ಮೆವ್ವಾ 3,07 232 ° 

' ಮುಂದುವರೆದು, ಕೇಂದ್ರ ಸರ್ಕಾರದ ನವ ಮತ್ತು ನವೀಕರಿಸಬಹುದಾದ ಇಂಧನೆ 
ಮಂತ್ರಾಲಯ (ಎಮ್‌.ಎನ್‌.ಆರ್‌.ಇ) ರವರಿಂದ ವರ್ಷ 2022 ರ ಅಂತ್ಯಕ್ಕೆ ದೇಶಾದ್ಯಂತ 
ಸುಮಾರು 40000 ಮೆ.ವ್ಯಾ ನಷ್ಟು ಗಿಡ ಸಂಪರ್ಕಿತ ಸೌರ ಮೇಲ್ಸಾವಣಿಯನ್ನು ಅಳವಡಿಸುವ 
| ಗುರಿ ಹೊಂದಿದ್ದು, Rooftop Phase-I ಗೆ ಸಂಬಂಧಿಸಿದಂತೆ ದಿನಾಂಕ:20.08.2019ರಂದು 
ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದ್ದು, ಸದರಿ ಯೋಜನೆಯಡಿಯಲ್ಲಿ ಈ ಕೆಳಕಂಡಂತೆ 
ಸಹಾಯಧನವನ್ನು ನಿಗಧಿಪಡಿಸಲಾಗಿದೆ. 


[9೫ of residential sector § | CFA (as percentage of benchmark cost 


or cost discovered through competitive 
process whichever is lower ) 


ಗ sector (maximum up to 3 kW | 40 % of benchmark cost 


capacity) 
Residential sector (above 3 KW capacity | 40 % up to 3 KW Plus 20% for RTS 
| and upto 10 kW capacity)* system above 3 KW and upto 10 kW 


Group Housing Societies/Residential | 20 % 
Welfare Associations (GHS/(RWA) etc. 


for common facilities up to 500 KWp (@).. 
10 kWp per housé), with the upper limit 
being inclusive "of individual rooftop 
plants already installed: by individual 
residents in that GHS/R WA at thetime of 


installation of RTS for common activity 


[a 


[+The residential. sector users may install RTS plant of even higher capacity: as 
provisioned by respective State electricity regulations; however, the CFA will be 
limited up to 10 kWp capacity of RTS plant. 


| 


ಪ್ರಸ್ತುತ, ವಿದ್ಯುತ್‌ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿನ ಗೃಹಬಳಕ್ಕೆ, ಕೈಗಾರಿಕಾ, 
ವಾಣಿಜ್ಯ ಮತ್ತು ಇತರೆ ಗ್ರಾಹಕರು ತಮ್ಮ ಮನೆಯ ಮೇಲೆ" ಸೋಲಾರ್‌ ಮೇಲ್ಬಾವಣಿ 


ಆ) |ಯಾವ ದರದಲ್ಲಿ ಸೋಲಾರ್‌ ವಿದ್ಯುತ್‌ 


ನ್ನು ವಿದ್ಯುತ್‌ ನಿಗಮಗಳು 


ಖರೀದಿಸುತ್ತಿವೆ; (ವಿವರ ನೀಡುವುದು | 
35 ( ವು . ) ಘಟಕಗಳನ್ನು ಅಳವಡಿಸಿಕೊಂಡು ನೆಟ್‌ ಅಥವಾ ಗ್ರಾಸ್‌ ಮೀಟರಿಂಗ್‌ ವ್ಯವಸ್ಥೆಯಡಿಯಲ್ಲಿ 


ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. 


ನೆಟ್‌ ಮೀಟರಿಂಗ್‌ ವ್ಯವಸ್ಥೆಯಲ್ಲಿ ಗ್ರಾಹಕರು ಸೋಲಾರ್‌ನಿಂದ ಉತ್ಪಾದಿಸಿರುವ 
ವಿದ್ಭುತ್ತನ್ನು ಸ್ವಂತ ಬಳಕೆಯ ನಂತರ, ಉಳಿದ ವಿದ್ಯುತ್‌ ಅನ್ನು ಹಾಗೂ ಗ್ರಾಸ್‌ ಮೀಟರಿಂಗ್‌ 
ವ್ಯವಸ್ಥೆಯಲ್ಲಿ ಉತ್ಪಾದಿಸಿರುವ ಸಂಪೂರ್ಣ ವಿದ್ಯುತ್ತನ್ನು 
ಕರ್ನಾಟಕ ವಿದ್ಯುತ್‌ ನಿಯಂತ್ರಣ ಆಯೋಗವು ನಿಗದಿಪಡಿಸಿದ ದರದಲ್ಲಿ ಮಾರಾಟ 


ಮಾಡಬಹುದಾಗಿದೆ. 


ವಿದ್ಯುತ್‌ ವಿತರಣಾ ಕಂಪನಿಗಳಿಗೆ 


ಕಾಲಕಾಲಕ್ಕೆ ಕರ್ನಾಟಕ ವಿದ್ಯುತ ನಿಯಂತ್ರಣ ಆಯೋಗವು ನಿಗದಿಪಡಿಸಿದ ದರಗಳು ಈ 


' ಕೆಳಕಂಡಂತಿರುತ್ತವೆ: 
18ವ್ಯಾಪಿ | ಕರ್ನಾಟಕ ವಿದ್ಯುತ ನಿಯಂತ್ರಣ ಕರ್ನಾಟಕ 
ಸೋಲಾರ್‌ ಸೋಲಾರ್‌ ಆಯೋಗವು ನಿಗದಿಪಡಿಸಿದ ಪ್ರತಿ ಏದ್ಯುತ್‌ 
ಪ್ಯಾನಲ್‌ ಘಟಕದ ಯೂನಿಟ್‌ ನ ವಿದ್ಯುತ ಖರೀದಿ ದರ ನಿಯಂತ್ರಣ 
ಅಳವಡಿಸಲು ಸಾಮರ್ಥ್ಯ (ರೂ. ಗಳಲ್ಲಿ) ಆಯೋಗದ 
ತಗಲುವ (8.ಡಬ್ಬ್ಯಪಿ) ME ಸಹಾಯ WE | ಆದೇಶ ದಿನಾಂಕ | 
ಬಂಡವಾಳ ವೆಚ್ಚ ಧನ ಸಹಾಯ ಧನ 
ರೂ _ ಪಡೆಯದವರಿಗೆ ಪಡೆದವರಿಗೆ) 
90,000 1-1000 9.56 7.20 10.10.2013 
| 75,000 110, 708 6.03 
70,000 >10-50, 6.61 5.63 
65,000 >50-100, 6.19 5,23 02.05.2016 
- 60,000 >100-500, 5.67 483 
55,000 [ >500-1000 5.20 443 
40,000 1-1000 3.56 2.67 18.05.2018 
45,000 1-10, 3.99 297 | 
01.08.2019 
32,500 1-100, 3.07 232 


ಇ) 


ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ | 
| ಸೋಲಾರ್‌ 


' ಮೇಲ್ಲಾವಣಿ 
ಘಟಕಗಳನ್ನು ಅಳವಡಿಸಲಾಗಿದೆ; 
(ಜಿಲ್ಲಾವಾರು ವಿವರ ನೀಡುವುದು). 


| ಉತ್ಪಾದಿಸುತ್ತಿರುವೆ ವಿದ್ಯುತ್‌ ಎಷ್ಟು 


ಇದಕ್ಕಾಗಿ ಸರ್ಕಾರ ನೀಡುವ. 
ಸಹಕಾರವೇನು? (ವಿವರ 
ನೀಡುವುದು) ' ” 


| Group Housing Societies/Residential | 20 % 


ರಾಜ್ಯದಲ್ಲಿನ ವಿದ್ಯುತ ಸರಬರಾಜು ಕಂಪನಿಗಳ ವ್ಯಾಪ್ತಿಯಲ್ಲಿ ಜನವರಿ - 2020 ರ 
ಅಂತ್ಯದವರೆಗೆ. ಒಟ್ಟು 4027 ಸಂಖ್ಯೆಯ ಗ್ರಾಹಕರುಗಳು ಸೋಲಾರ್‌ ಮೇಲ್ಸಾವಣಿ 
ಘಟಕಗಳನ್ನು ಅಳವಡಿಸಿಕೊಂಡಿದ್ದು, ಅವುಗಳಿಂದ 2019-20 ನೇ ಸಾಲಿನ ಜನವರ 
2020 "ರೆ ಅಂತ್ಯದವರೆಗೆ 191427 ' ದಶಲಕ್ಷ ಯೂನಿಟ್‌ 'ಗಳಷ್ಟು ವಿದ್ಯುತ್‌ 
ಉತ್ಪಾದನೆಯಾಗಿದ್ದು, ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 

ಸೌರಶಕ್ತಿ ಮೇಲ್ಭಾವಣಿ ವಿದ್ಯುತ್‌ ಘಟಕಗಳನ್ನು ಅಳವಡಿಸಿಕೊಳ್ಳಲು ರಾಜ್ಯ 


| ಸರ್ಕಾರದಿಂದ ಯಾವುದೇ ಸಹಾಯಧನ ಇರುವುದಿಲ್ಲ, ಕೇಂದ್ರ ಸರ್ಕಾರದ 


ಎಂ.ಎನ್‌.ಆರ್‌.ಇ ವತಿಯಿಂದ ಯೋಜನಾ ವೆಚ್ಚದ ಶೇ 15 ರಷ್ಟು ಸಬ್ದಿಡಿಯನ್ನು 
ನೀಡಲಾಗುತ್ತಿತ್ತು 

ದಿನಾಂಕ20.08.2019ರಂದು ಎಮ್‌.ಎನ್‌.ಆರ್‌ಇ ರವರಿಂದ Rooftop Fhase-l 
ಗೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು 


ಹೊರಡಿಸಲಾಗಿದ್ದು, ಪ್ರಸ್ತುತ 


ಎಂ.ಎನ್‌.ಆರ್‌.ಇ. ರವರಿಂದ ಈ ಕೆಳಗಿನಂತೆ ಸಬ್ದಿಡಿ ದೊರೆಯುತ್ತದೆ: 


ಈ 
ಫಸ CFA (as percentage of benchmark 
Type of residential sector cost or cost discovered through 
k competitive process whichever is 


lower } 
40 % of benchmark cost 


Residential sector (maximum up to 3 
KW capacity) 

Residential sector (above 3 kW 
capacity and up to 10 KW capacity)* 


10% up to 3 KW Plus 20% for 
RTS system above 3 kW and upto 
10kW 


Welfare ‘Associations (GHS/RWA) 
etc. for common facilities up to 500 
kWp (@ 10 kWp per house), with the 
upper limit being inclusive of 
individual ‘ rooftop plants already 
installed by individual residents in 
that GHSRWA at the time of 
installation of RTS for common 


activity | 
ts SS NN 


| *The residential sector users may install RTS plant of even higher capacity as | 
provisioned by respective, State electricity regulations; however, the CFA will be: 
limited up to 10 kWp capacity of RTS plant. 


ಬಚಮಖ್‌. 


(ಬಿ.ಎಸ್‌.ಯಡಿಯೂರಪ್ಪ) ——್‌ 
ಮುಖ್ಯಮಂತ್ರಿ 


ಸಂಖ್ಯೆ: ಎನರ್ಜಿ 88 ಇಬಿಎಸ್‌ 2020 


ಸದಸ್ಯರಾದ ಶ್ರೀ ಐವನ್‌ ಡಿಸೋಜಾ ರವರ ಚುಕ್ಕೆ ಗುರುತಿಲ್ಲದ, ಪಶ್ನೆ ಸಂಖ್ಯೆ 1909 


ಜಿಲ್ಲಾವಾರು ವಿವರಗಳು ಕೆಳಕಂಡಂತಿವೆ. 


ಕ್ಕೆ ಅಮಬಂಧ 


ರಾಜ್ಯದಲ್ಲಿನ ವಿದ್ಯುತ್‌ ಸರಬರಾಜು ಕಂಪನಿಗಳ: ವ್ಯಾಪ್ತಿಯಲ್ಲಿ ಒಟ್ಟು 4027 ಸಂಖ್ಯೆಯ ಗ್ರಾಹಕರುಗಳು ಸೋಲಾರ್‌ 
ಮೇಲ್ಸಾವಣಿ ಘಟಕಗಳನ್ನು ಅಳವಡಿಸಿಕೊಂಡಿರುತ್ತಾರೆ.. 2019-20 ನೇ ಸಾಲಿನ ಜನವರಿ-2020 ರ ಅಂತ್ಯದಲ್ಲಿರುವಂತೆ 
ರಾಜ್ಯದಲ್ಲಿರುವ ಸೋಲಾರ್‌ ಮೇಲ್ಸಾವಣಿ ಘಟಕಗಳ ಸಂಖ್ಯೆ ಹಾಗೂ: ಅವುಗಳಿಂದ. ಖರೀದಿಸಲಾದ ವಿದ್ಯುತ್‌ ಪ್ರಮಾಣದ 


ಗ್ರಾಹಕರು ಅಳವಡಿಸಿಕೊಂಡಿರುವ ಸೋಲಾರ್‌ [| ಸೋಲಾರ್‌ ಮೇಲ್ಲಾವಣಿ ಘಟಕಗಳಿಂದ. ಖರೀದಿಸಲಾದ 
ಕಂಪನಿ ಕ್ರಸಂ ಜಿಲ್ಲೆ 4 ಈ 
| ಕ್ಷ ಮೇಲ್ಸಾವಣಿ ಘಟಕಗಳ ಸಂಖ್ಯೆ ವಿದ್ಯುತ್‌ ಪ್ರಮಾಣ (ದಶಲಕ್ಷ ಯೂನಿಟ್‌ ಗಳಲ್ಲಿ). 
1 [ಬೆಂಗಳೊರು ನಗರ : _ 1464 | 34.71 
2 ಬೆಂ.ಗ್ರಾಮಾಂತರ 120 ಕ 12.24 
ದಾವಣಗೆರೆ . 125 “113 
2 4 | ಚಿಕ್ಕಬಳ್ಳಾಪುರ J 25 a , 9.72 
..ಕ೦ 
ತುಮಕೂರು 23 [| 3.48 
6 | ಕೋಲಾರ i 57 19.09 
, ರಾಮನಗರ 23 1.46 
—f 
8 | ಚಿತ್ರದುರ್ಗ 27 6.40 
9 | ದಕ್ಷಿಣ ಕನ್ನಡ gil 482 1.857 
ಮ [10 |ಉಡುಪಿ. 287 1121 
ಮ.ವಿ.ಕಂ pu 
1 | ಶಿವಮೊಗ್ಗ 1 143 [ 0.397 
| 12 | ಚಿಕ್ಕಮಗಳೂರು 17 | 0456 
3 |ಮೈಸೂರು 324 66.74 
14 | ಮಂಡ್ವ | 33 015 
ಜಾವಿಸನಿನಿ 15 | ಹಾಸನ 17 i. 0.05 
16 |ಕೊಡಗು 5 7.82 
17 ಚಾಮರಾಜ ನಗರ - 4 100 
18 | ಧಾರವಾಡ 144 - 2.06 8 
| 19 |nಗದಗ 79 3.32 
20 | ಹಾವೇರಿ | 54 0.75 
ಹು.ವಿಕಂ 21 | ಉತ್ತರ ಕನ್ನಡ 18 1.68 _ 
22 [ಬೆಳಗಾವಿ 211 480 
23 | ವಿಜಯಪುರ 20 1.23 
| 24 | ಬಾಗಲಕೋಟೆ - 78 2.99 
25 -| ಬೀದರ್‌ | 6 0.696 » 
i 26 | ಕಲಬುರ್ಗಿ | 35 0.345 
Pe 2: 0.996 
.ಖ.೫೦ ಬ 
i 61 0.796 
T 17 1.383 
26 2.56 
ಒಟ್ಟು 4027 191.427 


